ಬೇಲೂರು ದೇವಾಲಯ ರಿತ್ತಿ ಶಿಲ್ಪಗಳ ಮೇಕೆ 


ಕೈನ ಯಕ್ಷ-ಯಕ್ಷಿಯರ ಪ್ರಭಾವ" 


ಜೀಲೂರು ಚನ್ನಕೇಶವ ದೇವಾಲಯವು 
ಶ್ರೀ ವೈಷ್ಣವ ಮತಸ್ಥರ ಪ್ರಮುಖ ದೇವಾಲಯ. 
ಶ್ರೀರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬಂದಾಗ 
ಜೈನನಾಗಿದ್ದ ಹೊಯ್ಸಳ ಬಿಟ್ಟಿ ದೇವನು ಶ್ರೀ ವೈಷ್ಣವ 
ಧರ್ಮವನ್ನು ಸ್ವೀಕರಿಸಿ ನಿಷ್ಣುವರ್ಧನನೆಂಬ ಹೆಸರನ್ನು 
ಇಟ್ಟುಕೊಂಡನೆಂದೂ, ಬೇಲೂರಿನಲ್ಲಿ ಚನ್ನಕೇಶವ 
ದೇವಾಲಯವನ್ನು  ಕಟ್ಟಿಸಿದನೆಂದೂ ಪ್ರತೀತಿ. ಈ 
ಕಥೆಯ ಸತ್ಯಾ ಸತ್ಯತೆ ಏನೇ ಆಗಿದ್ದರೂ ಈ ದೇವಾಲಯ 
ವನ್ನು ಕ್ರಿ.ಶ. ೧೧೧೭ರಲ್ಲಿ ವಿಷ್ಣು ವರ್ಧನನು ಕಟ್ಟಿಸಿದ್ದು 
ಚಾರಿತ್ರಕ ಸಂಗತಿಯಾಗಿದೆ... ಆದರೂ ದೇವಾಲಯ 
ನನ್ನು ಪೂರ್ಣವಾಗಿ ಗಮನಿಸಿದಾಗೆ ಇದು ಎರಡು ಹಂತ 
ಗಳಲ್ಲಿ ನಿರ್ಮಾಣವಾದಂತೆ ಕಂಡು ಬರುತ್ತದೆ. ಗರ್ಭ 
ಗೃಹದ ಭಾಗವು ಮುಂದಿನ ನವರಂಗದ ಭಾಗಕ್ಕಿಂತ ಭಿನ್ನ 
ವಾಗಿದೆ.ಹಿಂಬದಿಯ ಗರ್ಭಗೃಹ ಅದಿಷ್ಮಾನವು ಸಾಧಾರಣ 
ವಾಗಿದ್ದು ಅಧಿಷ್ಠಾನ ಮುಗಿದ ಮೇಲೆ ಭಿತ್ತಿ ಪ್ರಾರಂಭ 
ವಾಗುತ್ತದೆ. ಭಿತ್ತಿಯಲ್ಲಿ ಎತ್ತರವಾದ ಶಿಲ್ಪಗಳಿವೆ. 


ದೇವರ ಕೊಂಡಾ ರೆಡ್ಡಿ 


ಅಧಿಷ್ಕಾನದಲ್ಲಿ ಕೆತ್ತನೆಗಳು ಹೆಚ್ಚಾಗಿಲ್ಲ. ಗರ್ಭಗೃಹದ 
ಮೂರು ಕಡೆ ಕೋಷ್ಟ ಮಂಟಪಗಳಿದ್ದು ಇವು ನಂತರದ 
ಸೇರ್ಪಡೆಯೆಂಬಂತೆ ಕಾಣಬರುತ್ತವೆ. ಹಿಂದುಗಡೆಯ 
ದೇವಕೋಷ್ಕದ ವಿಗ್ರಹದ ಪೀಠದಲ್ಲಿ “ಲೊಕ್ಕಿ ಗುಂಡಿ 
ಯರ ಭನಾಂ ಬೊಂಡೋಜಸವ ಬಲರಜೀವ ಬಿರುದ 
ರೂವಾರೀಭ ಕಂಠೀರವಂಚತುಂ....ಸೋವಿರಾದ ರೂವಾರಿ 
ಗೊನ್ನೆಳ ಬಡಿವ ಕಲಿಯುಗ ನಿಶ್ವಕರ್ಮನೆಂಬ ರೂವಾ 
ರಿಯ ಪೊಯಿಸಿದು” ಎಂಬ ಶಾಸನವಿದೆ. ದೇವಾಲಯದ 
ಹೊರಭಾಗದ ವಲಭಿ ಭಾಗದಲ್ಲಿರುವ ಮದನಕ್ಕೆ 
ಅಥವಾ ಸಾಲಬಂಜಿಕೆ ಶಿಲ್ಪಗಳಲ್ಲಿ ಅನೇಕವುಗಳ ಮೇಲೆ 
ಬರೆಹವಿದ್ದು, ಅವು ರೂವಾರಿಚಿಕ್ಕ ಹಂಸ, ಬಳ್ಳಿಗಾವೆಯ 
ರೂವಾರಿ ದಾಸೋಜ್ಕ ಬಳ್ಳಿಗಾವೆಯ ರೂವಾರಿ 
ದಾಸೋಜನ ಪುತ್ರ ಚಾವಣ, ಮುಂತಾದವರು ಬಿಡಿಸಿದ 
ಶಿಲ್ಪಗಳೆಂದು ತಿಳಿಯುತ್ತದೆ. ಈ ಶಾಸನಗಳ ಆಧಾರ 
ದಿಂದ ಈ ದೇವಾಲಯದ ರಚನೆಯಲ್ಲಿ ಗದಗು ಮತ್ತು 


* ಈ ಲೇಖನನನ್ನು ಯದುಗಿರಿ ಯತಿರಾಜ ಮಠದ ಪೀಠಾಧಿಪತಿಗಳಾದ ಶ್ರೀ ರಾಮಾನುಜ ಸೆಂಪತ್ತುಮಾರಜೀಯರ್‌ ಆವರು 
ಹಿಂದೊಮ್ಮೆ ತಮ್ಮ ಭಾಷಣದಲ್ಲಿ “ಬೇಲೂರು ದೇವಾಲಯವನ್ನು ಜೈನ ಬಸದಿಯಾಗಿ ಕಟ್ಟಲು ಆರಂಭಿಸಿ ಅನಂತರ 
ಅದನ್ನು ವಿಷ್ಣುದೇವಾಲಯವಾಗಿ ಪರಿವರ್ತಿಸಿದರು'ಎಂಬ ಅಂಶದ ಆಧಾರದ ಮೇಲೆ ದೇವಾಲಯದ ಶಿಲ್ಪಗಳನ್ನು ಗಮುನಿಸಿ 
ಬರೆಯಲಾಗಿದೆ. ಶ್ರೀಯವರ ಅಭಿಪ್ರಾಯಕ್ಕೆ ಚಾರಿತ್ರಿಕ ಆಧಾರಗಳು ಇಲ್ಲವಾದರೂ ಬೇಲೂರು ಚನ್ನಕೇಶವ ದೇನಾಲಯ 


ದಲ್ಲಿನ ಭಿತ್ತಿ ಶಿಲ್ಪಗಳಲ್ಲಿ ಯಕ್ಷ-ಯಕ್ಷಿಯ ಅಂಶಗಳು ಕಂಡು ಬಂದಿದ್ದು ಆ ಬಗ್ಗೆ ಇಲ್ಲಿ ವಿವೇಚಿಸಲಾಗಿದೆ. 


ಈ ಬಗೆಯ 


ಶಿಲ್ಪಗಳು (ಯಕ್ಷ-ಯಕ್ಷಿ ಅಂಶದ) ಬೇಲೂರಿನ ಚನ್ನಕೇಶವ ದೇವಾಲಯಕ್ಕೆ ಮಾತ್ರ ಸೀಮಿತವಾಗಿರದೆ ಅನೇಕ ಹೊಯ್ಸಳ 


ದೇವಾಲಯಗಳಲ್ಲಿ ಕಾಣ ಬರುತ್ತವೆ. 


1 ಎ.ಕೆ. 1% ಬೇಲೂರು ೫೮ ಮತ್ತು ೭೧; ಕ್ರಿಶ ೧೧೧೭ 


ಇತಿಹಾಸ ದರ್ಶನ 


೩೬೧ 


ಬಳ್ಳಿ ಗಾನೆಯ ಕಡೆಯಿಂದ ಬಂದೆ ಶಿಲ್ಪಿಗಳ ಪಾತ್ರ ಮಹ 
ತ್ರರವಾದದ್ದು ಎಂದು ತಿಳಿಯುತ್ತದೆ. 


ಜೇಲೂರು ದೇವಾಲಯದ ಭಿತ್ತಿ ಶಿಲ್ಪಗಳನ್ನು 
ಗಮನಿಸಿದಾಗ ನಮಗೆ ದೇವ ದೇನಿಯರ ಶಿಲ್ಪಗಳ ಮದ್ಯೆ 
ಕೆಲವು ಜೈನ ಯಕ್ಷ ಮತ್ತು 
ಹೋಲುವ ಭಿತ್ತಿ ಶಿಲ್ಪ ಗಳು ಕಾಣಬರುತ್ತವೆ. ಕೆಲ 
ವಂತೂ ಯಕ್ಷ-ಯಕ್ಷಿ ಕಯ ಶಿಲ್ಪ ಗಳಂತೆಯೇ ಭಾಸವಾಗು 
ತ್ತವೆ. ಒಂದು ವ್ಯತ್ಯಾಸವೆಂದರೆ ಈ ದೇವಾಲಯದ 
ಭಿತ್ತಿಯಲ್ಲಿ ಕಾಣುವ ಯಕ್ಷಿ ಶಿಲ್ಪಗಳು ನಿಂತೆ ನಿಲುವಿನಲ್ಲಿ 
ದ್ದರೆ ಬಹುತೇಕ ಜೈನ ಬಸದಿಗಳ ಯತ್ನ ಶಿಲ್ಪಗಳು 
ಕುಳಿತ ಭಂಗಿಯಲ್ಲಿರುತ್ತವೆ. ಅಂಗಡಿ ಬಸದಿಯಲ್ಲಿ ನಿಂತ 
ಯಕ್ಷಿಯ ಶಿಲ್ಪವಿದೆ. ಚೀಲೂರ ಭಿತ್ತಿ ಶಿಲ್ಪಗಳಲ್ಲಿ ಯಕ್ಷಿ 
ಯರಂತಿರುವ ಶಿಲ್ಪಗಳ ಬಳಿ ಯಾವುದೀ ವಾಹನನಿಲ್ಲ. 
ಈ ಕೆಲವು ವ್ಯತ್ಯಾಸಗಳನ್ನು ಬಿಟ್ಟರ ಯಕ್ಷಿ ಶಿಲ್ಪಕ್ಕೂ 
ಇಲ್ಲಿನ ಭಿತ್ತಿ ಶಿಲ್ಪದಲ್ಲಿ ಬಂದರುವ ಯಕ್ಷಿಯರನ್ನು 
ಹೋಲುವ ಶಿಲ್ಪಕ್ಕೂ ಹೆಚ್ಚಿನ ವ್ಯತ್ಯಾಸವಿಲ್ಲ... ಯಕ್ಷ 
ಶಿಲ್ಪಗಳು ಕುಳಿತ ಭಂಗಿಯಲ್ಲಿದ್ದು ಜೈನ ಬಸದಿಗಳಲ್ಲೂ 
ಕುಳಿತ ಭಂಗಿಯಲ್ಲಿಯೇ ಇರುತ್ತವೆ. 


೨ 
ಯದ ಭಿತ್ತಿಯ ಶಿಲ್ಪ yi ನು ಗಮನಿಸಿದಾಗ ಲಿಯು 
ಎಲ್ಲಾ ಯಕ್ಷ ಮತ್ತು ಯಕ್ಷಿಯ ಬಿಂಬಗಳನ್ನು ಅನು 
ಕರಣೆ ಮಾಡಿಲ್ಲ. 
ಮತ್ತು ಯಕ್ಷಿಯರ ಬಿಂಬಗಳು ಆಸೀನರಾಗಿದ್ದು A 
ಜ್ವಾಲಮಾಲಿನಿ, ಕಾಳಿ, ಚಕ್ರೇಶ್ವರಿ, ಸರಸ್ವತಿ ಬಿಂಬ 
ಗಳನ್ನು ಬಿಟ್ಟರೆ ಉಳಿದವುಗಳಿಗೆ ಎರಡೇ ಕೈಗಳು. ಇಲ್ಲಿನ 
ಭಿತ್ತಿ ಶಿಲ್ಪಗಳ ಪ್ರಮುಖ ಅಂಶವೆಂದರೆ ಒಂದು ಕ್ಸ 
ಯಲ್ಲಿ ಫಲವನ್ನು ಹಿಡಿದಿರುವಂತೆಯೂ ಇನ್ನೊಂದು ಕ್ಸ 
ಯಲ್ಲಿ ಮಾವಿನ ಹಣ್ಣಿನಗೊಂಚಲು ಅಥವಾ ಪು ಸ್ಪಗುಚ್ಚ 
ವನ್ನೂ ಹಿಡಿದಿರುವಂತೆಯೂ ಬಿಡಿಸಿರುತ್ತಾರೆ. ಇಂತಹ 


ಈ ಹಿನ್ನೆಲೆ ಲೆಯೆಲ್ಲಿ ಜೇಲೂರ ಚನ್ನಕೇಶವ ದೇನಾಲ 


ಅನೇಕ ಶಿಲ್ಪಗಳನ್ನು ಬಿಡಿಸಿದ್ದು ಅವುಗಳ ವಿವರ ರವನ್ನು ಈಗ 
ನೋಡೋಣ. 
ದೇವಾಲಯವನ್ನು ಅಪ್ರದಕ್ಷೆೆಯಾಗಿ ಗಮಕಿ 


ಸುತ್ತಾ ಹೋದಾಗ ಜಿನಾಲಯ ದ ಮುಂಭಾಗದ ಭಿತ್ತಿ 

ಯಲ್ಲಿ ಅಲಂಕಾರಿಕ ಶೋರಣಗಳ ಒಳಗೆ ಎಂಟು ಮದನ 

ಕ್ಸ ನಿಗ್ಗೆಹಗಳಿದು ಮೂರು ಶಿಲ್ಲಗಳಲಿ ಒಂದು 
ಬು ಎ 2 ಣ್‌ 


೬೨ 


ಯ ತೆ ಶಿಲ್ಪಗಳನ್ನು 


ತೀರ್ಥಂಕರನ ಪಕ್ಕದಲ್ಲಿರುವ ಯಕ್ಷ 


ಕೈಯಲ್ಲಿ ಫಲ ಇನ್ನೊಂದರಲ್ಲಿ ಹೂಗೊಂಚಲುಗಳನ್ನು 
ಕಾಣಬಹುದು. ಶಿಲ್ಪಗಳ ನಡುವೆ ಆಸೀನ ಯಕ್ಷನನ್ನು 
ಹೋಲುವ ಶಿಲ್ಪಗಳಿವೆ. ಈ ಸಾಲಿನ ಮೇಲಿನ ಶಿಲ್ಪವೂ 

ಇದೇ ಲಕ್ಷಣಗಳನ್ನು ಹೊಂದಿದೆ. ಭಾಗವತದ ಶಿಲ್ಪವಿರುವ. 
ಸಾಲಿನಲ್ಲಿ ೪-೫ ಶಿಲ್ಪಗಳು ಇವುಗಳಲ್ಲಿ ಒಂದರಲ್ಲಿ ಅಂಬಿಕಾ 
ಯಕ್ಷಿ ಶಿಲ್ಪದಂತೆ ಎರಡೂ ಕಜೆ ಮಕ್ಕಳನ್ನು ನಿಲ್ಲಿಸಿದೆ. 
ಉಳಿದ ಶಿಲ್ಪಗಳ ಕೈಲಿ ಕಮಲ ಮತ್ತು ಫಲನಿದೆ. ಕೆಲವು 
ಶಿಲ್ಪಗಳ ಕೈಲಿ ಫಲ ಮತ್ತು ಚಾಮರವಿದೆ. ರಂಗನಾಥನ 
ಶಿಲ್ಪದ ಕೆಳಗಿನ ಸಾಲಿನಲ್ಲಿನ ಮದ್ಯ ದ. ಒಂದು ಶಿಲ್ಪದ 
ಎರಡೂ ಕಡೆ ಮಕ್ಪಳಿದು ಬಲಗೈಲಿ ಕಮಲ ಎಡಗೈ 
ಮಗುವಿನಶಲೆಯ ಮೇಲೆ ಇದೆ. ಇವುಗಳ ಮದ್ಯೆ ಯಕ್ಷ 
ರನ್ನು ಹೋಲುವ ಶಿಲ್ಪ ಗಳಿವೆ. ಚ ಚಿಕ ಶಿಲ್ಪ 

ಗಳಲ್ಲಿಯೂ ಯಕ್ಷರನ್ನು. ಹೋಲುವ ಶಿಲ್ಲಗಳಿನೆ. ಉತ್ತ ಜಿ 
ದಿಕ್ಕಿನ ಬಾಗಿಲ ಬಳಿ ಎರಡು ಶಿಲ್ಪಗಳ ತ ಫಲ ಮತ್ತು 
i ಕ್ರಿಸ್ತಶಕ ೧೬೨೯ನೇ ವರ್ಷದ ಶಾಸನದ 
ಕೆಳಗೆ ಇಂತಹ ಶಿಲ್ಪ ಗ ಮದನಿಕೆ ಶಿಲ್ಪ ಗಳೆ ಜೊತೆಯಲ್ಲಿ 
ಇದ್ದು ಈ ಶಿಲ್ಪ ಗಳ ಎರಡೂ ಕಥೆ ಮಕ್ಕಳ ಇಲ್ಲವೇ 
ಜಾನುರಧಾರಿಯರ ಚಿಕ್ಕ ಬಿಂಬಗಳಿನೆ. ಒಂದು ಶಿಲ್ಪ 
ದಲ್ಲಿ ಬಲಗೈಲಿ ಕರು ವಡೆ ಮಗುವನ್ನು ಎತ್ತಿ 

ಕೊಂಡಿ ಡಿರುವ ಇಬ 8:೫ ಲೆ ಇದೆ. ಈ ಭಾಗ. 
Wes ಕಂಡು 
ಬರುತ್ತದೆ. ಜೀವಾ ಯದ ಚನೆ 


A i ್ಸ ಸೇರುತ್ತವೆ. ಈ Hips 
ಭಿತ್ತಿಯಲ್ಲಿ ಕ್ಷುದ್ರ ವಿಮಾನಗಳನ್ನು ಬಿಡಿಸಿದ್ದು ಇವುಗಳ 
ಕೋಷ್ಟ ದಲ್ಲಿ ಬಿಡಿಸಿರುವ ಶಿಲ್ಪ ಗಳು ಯಕ್ಷಿಯನ್ನೇ 


ಹೋಲುತ್ತವೆ. ಈ ಶಿಲ್ಪಗಳಲ್ಲಿ ``ಲವುಗಳ ಪಕ್ಕದಲ್ಲಿ 
ಮಕ್ಕಳು ಇವೆ. 
ಮೇಲಿನ ಭಿತ್ತಿಯ ಸಾಲಿನಲ್ಲಿ ಒಬ್ಬ ಹೆಂಗಸು 


ಕತ್ತರಿ ಕಾಲಿನಲ್ಲಿ ನಿಂತಿದ್ದು ಬಲಗೈಲಿ ಹೂನಿನಗೊಂಚ 
ಲಿದ್ದು, ಎಡಗೈಲಿ ಐದು ಹಣಿ ಕೈನ ಮಾವಿನ 
ಗೊಂಚ ಕಲನ್ನೂ ಹಿಡಿದಿದೆ. ಮಗುವೊಂದು ಈ ಮಾವಿನ 
ಹಣಿ ಕನ ಗೊಂಚಲಿಗೆ ಕೈ ಹಾಕೆದೆ. ಇಲ್ಲಿಯೇ ಇರುವ 
ರತಿ "ಮುಕ ಥರ ಶಿಲ್ಪ ದೆ ಬಳಿ ಮೂಲೆಯಲ್ಲಿ ಒಬ್ಬ ಹೆಂಗ 
ಸಿನ ಬಲಗೈಲಿ ಪುನ್ಪದ ಗೊಂಚಲು ಇದ್ದು "ಎಡಗೈ 


ಇತಿಹಾಸ ದರ್ಶನ 


ಸಣ್ಣ ಮಗುವಿದೆ ತಲೆ ಮೇಲೆ ಇದೆ. ಬಲಗಡೆ ಚಿಕ್ಕ 
ಹೆಂಗಸಿನ ಶಿಲ್ಪವಿದೆ. ಭೈರವನ ಶಿಲ್ಪದ ಹಿಂದೆ ಇಂತಹದೇ 
ಶಿಲ್ಪಗಳಿದ್ದು ಬಲಗೈಲಿ ಫಲ ಎಡಗೈಲಿ ಮಾವಿನ ಹಣ್ಣಿನ 
ಗೊಂಚಲನ್ನು ಹಿಡಿದಿರುತ್ತವೆ. ಮಾವಿನ ಹಣ್ಣಿನ 
ಗೊಂಚಲಲ್ಲಿ ಐದು ಹಣ್ಣುಗಳಿವೆ. ಇಲ್ಲಿಯ ಜೀವ 
ಕೋಷ್ಕದ ಬಳಿ ಇರುವ ಇಬ್ಬರು ಹೆಂಗಸರ ಶಿಲ್ಪದಲ್ಲಿ 
ಒಂದು ಕೈಲಿ ಫಲ, ಇನ್ನೊಂದು ಕೈಲಿ ಚಾಮರನಿದೆ. 
ದೇವಾಲಯದ ಬಲ ಭಾಗದಲ್ಲಿ ಈ ಬಗೆಯ ಶಿಲ್ಪಗಳು 
ವಿರಳವಾಗಿ ದೊರೆಯುತ್ತವೆ. ಒಂದೆರಡು ಕಡಿ ಗೂಡು 
ಗಳಲ್ಲಿ ಯಕ್ಷರ ಶಿಲ್ಪಗಳನ್ನೇ ಬಿಡಿಸಿರುತ್ತಾರೆ. ದೇವಾ 
ಲಯದ ಮುಂಬದಿಯ ಕಡೆಗೆ ಬರುತ್ತಾ ಯಕ್ಷರ 
ಚಿಕಣಿ ಶಿಲ್ಪಗಳು ಎದ್ದು ಕಾಣುತ್ತವೆ. ಕೆಲವುದರ ಕೈಲಿ 
ಫಲ ಮತ್ತು ಕಮಲವಿದೆ. ಬಲಬಾಗಿಲು ದಾಟ ಮುಂದು 
ವರೆದರೆ ಮತ್ತೆ ಯೆಕ್ಸಿಯರ ಶಿಲ್ಪಗಳು ಕಾಣಬರುತ್ತವೆ. 
ಇಂತಹ ಕಡೆ ಒಂದೆರಡು ಶಿಲ್ಪಗಳಲ್ಲಿ ಒಂದು ಕೈಲಿ ನೇತಾ 
ಡುತ್ತಿರುವ ಮಾನಿನ ಹಣ್ಣಿ ನ ಗೊಂಚಲು ಇನ್ನೊಂದು 
ಕೈಲಿ ಫಲವಿದೆ. ಕೆಲವಡೆ ಮಾವಿನ ಹಣ್ಣಿಗೆ ಬದಲಾಗಿ 
ಚಾಮರನಿದೆ. ಒಂಡು ಶಿಲ್ಪದಲ್ಲಿ ಹೆಂಗಸೊಬ್ಬಳು 
ಮಗುವನ್ನು ಎತ್ತಿಕೊಂಡಿದ್ದು ಇನ್ನೊಂದು ಕೈಲಿ ಫಲ 
ಹಿಡಿದಿದ್ದಾ ಳೆ. ಮುಂಭಾಗದ ಭಿತ್ತಿಯ ಕೆಳಗೆ ಒಂದು 
ಶಿಲ್ಪದಲ್ಲಿ ಬಲಗೈಲಿ ಮಾವಿನ ಹಣ್ಣು ಹಿಡಿದಿದ್ದು ಆ 
ಹೆಣ್ಣ ನ್ನು ಹುಡುಗನೊಬ್ಬ ಕೇಳುತ್ತಿದ್ದಾ ನೆ. ಎಡಗೈಲಿ 


ಇತಿಹಾಸ ದರ್ಶನ 


ಫಲನಿದ್ದು ಆ ಕೈ ಮುಂಗೈ ಮೇಲೆ ಗಿಳಿ ಕುಳಿತಿದೆ. 
ಒಂದು ಶಿಲ್ಪಕ್ಕೂ ಇನ್ನೊಂದು ತಿಲ್ಪಕ್ಟೊ ಮಧ್ಯೆ ಜಾಗೆ 
ನಿರುವೆಡೆಯಲ್ಲಿ ಕುಳಿತ ಯಕ್ಷರ ಶಿಲ್ಪಗಳನ್ನು ಬಿಡಿಸಿರು 
ತ್ನಾರೆ. 


ಮೇಲೆ ವಿವರಿಸಿದ ಶಿಲ್ಪಗಳು ಬಹುತೇಕವಾಗಿ ಜೈನ 
ಬಸದಿಗಳಲ್ಲಿ ಕಾಣಬರುವ ಯಕ್ಷ ಮತ್ತು ಯಕ್ಷಿಯರ 
ಶಿಲ್ಪಗಳನ್ನೇ ಹೋಲುತ್ತವೆ. ದೇವಾಲಯದ ಎಡಭಾಗ 
ದಲ್ಲಿ ಕಾಣಬರುವಷ್ಟು ಈ ಶಿಲ್ಪಗಳು ಬಲಭಾಗದಲ್ಲಿಲ್ಲ 
ಇವನ್ನು ನೇರವಾಗಿ ಜೈನ ಯಕ್ಷ-ಯಕ್ಷಿ ಶಿಲ್ಪಗಳೆಂದು 
ಕರೆಯಲು ಸಾಧ್ಯವಿಲ್ಲವಾದರೂ ಅವು ಹಿಡಿದಿರುವ 
ಆಯುಧಗಳು ಇತ್ಯಾದಿಗಳಿಂದ ಹಿಂದೂ ಜೀವತೆಗಳಲ್ಲವೆನ್ಸ್ನ 
ಬಹುದು. ಹಿಂದೂ ದೇವತೆಗಳ ಕೈಲಿ ಫಲವಿರುವುದು 
ಕಡಿಮೆ. ಮತ್ತು ಕೈಗಳೂ ಸಹ ಎರಡಕ್ಕಿಂತ ಹೆಚ್ಚು. 
ಈ ಭಿತ್ತಿಗಳಲ್ಲಿ ಕಾಣಬಂದಿರುವ ಈ ಬಗೆಯ ಶಿಲ್ಪಗಳೆಲ್ಲ 
ಬಹುತೇಕ ಅಂಬಿಕಾ ಯಕ್ಷಿಯನ್ನು ಹೋಲುತ್ತವೆ. 
ಯಕ್ಷಿಯ ನಿಂತೆ ಶಿಲ್ಪ ನಮಗೆ ಅಂಗಡಿಯ ಬಸದಿಯಲ್ಲಿ 
ಕಾಣ ಬಂದಿದೆ. ಹೀಗಾಗಿ ಜೇಲೂರಿನ ಚನ್ನಕೇಶವ. 
ದೇವಾಲಯದ ಅನೇಕ ಭಿತ್ತಿ ಶಿಲ್ಪಗಳ ಮೇಲೆ ಯಕ್ಷ 
ಮತ್ತು ಯಕ್ಷಿಯರ ಶಿಲ್ಪಗಳು ಪ್ರಭಾವ ಬೀರಿರುವುದನ್ನು 
ಕಾಣಬಹುದಾಗಿದೆ. ©) 


ಷ್ಟಿ 


